120 


ಪ್ರಯೋಗದ ಮೂಲಕ ಕಲಿಕೆ ವಸ್ತುಗಳೇಕೆ ತೇಲುತ್ತವೆ ಅಥ 


ಉಮಾಶಂಕರ್‌ 


ನಮ್ಮ ದೈನಂದಿನ ಜೀವನದಲ್ಪ ನಾವು ಕೆಲವು ವಸ್ತುಗಳು ಸೀರಿನಲ್ಪ 
ಮುಳುಗುವುದನ್ನು ಮತ್ತು ಕೆಲವು ವಸ್ತುಗಳು ತೇಲುವುದನ್ನು 
ನೋಡುತ್ತೇವೆ. ಇದರಿಂದ ನಮ್ಮ ಮನಸ್ಸಿಗೆ ಬರುವ ಸಹಜ 
ಭಾವನೆಯೆಂದರೆ ಒಂದು ಕಲ್ಲು ಭಾರದ ವಸ್ತುವಾಗಿರುವುದರಿಂದ 
ಮುಳುಗುತ್ತದೆ. ಪ್ಲಾಸ್ಟಿಕ್‌ ಅಥವಾ ಕಾಗದ ಹಗುರವಾಗಿರುವುದರಿಂದ 
ತೇಲುತ್ತದೆ. ಆದರೆ ಇನ್ನೂ ಕೆಲವು ಪ್ರಶ್ನೆಗಳಗೆ ಇದು ಉತ್ತರ 
ನೀಡುವುದಿಲ್ಲ. ಉದಾಹರಣೆಗೆ, ಹಡಗು ದೊಡ್ಡದಾಗಿದ್ದರೂ 
ಮುಳುಗುವುದಿಲ್ಲ. ಆದರೆ ಒಂದು ಸಣ್ಣ ಕಲ್ಲು ಮುಳುಗುತ್ತದೆ. 
ಆದ್ದರಿಂದ. ಈೇ ಒಗಟುಗಳ ಹಿಂದೆ ಕೆಲವು ಕಾರಣಗಳರಖಬೇಕು 
ಎಂದು ನಾವು ಅರ್ಥಮಾಡಿಕೊಳ್ಳುತ್ತೇವೆ. ಪ್ರಮುಖವಾಗಿ ಇದರ 
ಹಿಂದೆ ಒಂದು ವೈಜ್ಞಾನಿಕ ಕಾರಣ ಅಥವಾ ವಿಚಾರವಿದೆ. ಹೀಗಾಗಿ 
ನಮ್ಮ ಮುಂದಿರುವ ಪ್ರಶ್ನೆಯೆಂದರೆ ಆ ವಿಜ್ಞಾನವೇನು? 


ನಾನು ಏಳನೆಯ ತರಗತಿಯಲ್ಲ ಅಳತೆಯ ಬಗ್ಗೆ ಪಾಠ ಮಾಡುವಾಗ 
ಸಾಂದ್ರತೆಯ ಪರಿಕಲ್ಪನೆಯನ್ನು ಕಅಸಬೇಕಾಯುತು. 


ಆಗ ವಾನು ವಿದ್ಯಾರ್ಥಿಗಳಗೆ "ಕೆಲವು ವಸ್ತುಗಳು ಏಕೆ ನೀರಿನಲ್ಲ 
ಮುಳುಗುತ್ತವೆ ಮತ್ತು ಕೆಲವು ಏಕೆ ತೇಲುತ್ತವೆ' ಎಂಬ ಪ್ರಶ್ನೆಯನ್ನು 
ಕೇಳದೆ. 


"ಕೆಲವು ವಸ್ತುಗಳು ಹಗುರವಾಗಿರುತ್ತವೆ., ಅವುಗಳ ತೂಕ 
ಕಡಿಮೆಯಾಗಿರುತ್ತದೆ. ಕೆಲವು ವಸ್ಸುಗಳ ತೂಕ 
ಹೆಚ್ಚಾಗಿರುವುದರಿಂದ ಅವು ಭಾರವಾಗಿರುತ್ತವೆ. ಹಗುರವಾದ 
ವಸ್ತುಗಳು ತೇಲುತ್ತವೆ ಮತ್ತು ಭಾರವಾದವು ಮುಳುಗುತ್ತವೆ'. ಮಕ್ಕಳ 
ಈ ಉತ್ತರದಲ್ಲ ಒ೦ದು ತರ್ಕವಿತ್ತು. 


"ಸರಿ. ಹಾಗಾದರೆ, ನಾವು ಈಗ ಒಂದು ಪ್ರಯೋಗ ನಡೆಸೋಣ. ಇಲ್ಲ 
ಒಂದು ಬಟ್ಟಲು ಮತ್ತು ಒಂದು ಸಣ್ಣ ಕಜ್ಚಣದ ಮೊಳೆಯುದೆ. ಈಗ 
ಯಾವುದು ಹಗುರ, ಯಾವುದು ಭಾರ ಹೇಳಆ?' ಎಂದು ಮಕ್ಕಳನ್ನು 
ಕೇಳದೆ. 


'ಬಟ್ಟಲು ಭಾರವಾಗಿರುತ್ತದೆ. ಕಜ್ಣಣದ ಮೊಳೆ ಹಗುರವಾಗಿರುತ್ತದೆ' 
ಎಂದು ಮಕ್ಷಳು ಉತ್ತರಿಸಿದರು. 


ನಾನು ಎರಡೂ ವಸ್ತುಗಳನ್ನು ನೀರಿನಿಂದ ತುಂಬದ ಒಂದು 
ಧಾರಕದಲ್ಲ (ಕಂಟೀನರು) ಹಾಕಿದೆ. ಆಗ ಮೊಳೆ ಮುಳುಗಿ ತಳಕ 
ಸೇರಿತು. ಆದರೆ ಬಟ್ಟಲು ತೇಲತು. 


"ಇದಕ್ಕೆ ಕಾರಣವೇನು?' ಎಂದು ನಾನು ವಿದ್ಯಾರ್ಥಿಗಳಗೆ ಪಶ್ನೆ 
ಕೇಳದೆ. 


ಒಬ್ಬ ವಿದ್ಯಾರ್ಥಿ "ಬಟ್ಟಲು ಅಗಲವಾಗಿದೆ, ಅದ್ದರಿಂದ ಅದು ತೇಲತು. 
ಆದರೆ ಮೊಳೆಯು ಅಗಲವಾಗಿಲ್ಲ' ಎ೦ದು ಹೇಳದ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


'ಆದರೆ ನೀವೆಲ್ಲರೂ ಭಾರವಾದ ವಸ್ತು ಮುಳುಗುತ್ತದೆ ಎಂದು 
ಹೇಳದಿರಿ' ಎಂದು ಅವರನ್ನು ಕೇಳದೆ. 


ಈಗ ಮಕ್ಷಳು ಇಕ್ಕಟ್ಟಿಗೆ ಸಿಲುಕಿದರು. ಆಗ ಅವರು 'ಇಲ್ಲ. ಇಲ್ಲ. 
ಹಾಗೆ ಹೇಕಲಾಗದು' ಎಚಿದರು. 


"ಹಾಗಾದರೆ, ಈ ಫಲತಾಂಶಕ್ಷೆ ಕಾರಣವೇನಿರಬಹುದು?' ಎಂದು 
ವಾನು ಕೇಳದೆ. 


ಮಕ್ಷಳು ತಮ್ಮೊಳಗೆ ಚರ್ಚೆ ಮಾಡಲು ಪ್ರಾರಂಭಸಿದರು. ಆದರೆ 
ಅವರಿಗೆ ಯಾವುದೇ ಸರಿಯಾದ ಉತ್ತರ ನೀಡಲಾಗಲಲ್ಲ. ನಂತರ 
ವಾನು ಅವರಿಗೆ ಇನ್ನೊಂದು ಪ್ರಯೋಗ ಮಾಡಿ ತೋರಿಸಿದೆ. 


ಒಂದು ಜೀಕರಿನಲ್ಲ 2೦೦ ಮಿ.ಅೀ. ನೀರನ್ನು ತುಂಜದೆ. ನಂತರ, 
ಅದರೊಳಗೆ ೭2೦೦ ಮಿ.ಲೀ. ಸೀಮೆಎಣ್ಣೆ ಎಣ್ಣೆಯನ್ನು ಹಾಕಿದೆ. ಸ್ವಲ್ಪ 
ಸಮಯದ ಬಳಕ ನೀರು ಮತ್ತು ಸೀಮೆಎಣ್ಣೆ ಬೇರೆ ಬೇರೆಯಾಗಿ 
ಪ್ರತ್ಯೇಕ ಪದರಗಳಾಗಿರುವುದನ್ನು ನಾವು ನೋಡಿದೆವು. ಪ್ರಾಯಶಃ 
ಮಕ್ಕಳು ಇದನ್ನು ಮೊದಲೇ ನೋಡಿರಬಹುದು. ಏಕೆಂದರೆ ಕೆಲವು 
ಮಕ್ಕಳು "ನೋಡು. ನೋಡು. ಎರಡೂ ಬೇರೆ ಬೇರೆಯಾದವು' 
ಎಂದು ಹೇಳದ್ದನ್ನು ನಾನು ಕೇಳಸಿಕೊಂಡೆ. 


"ನೋಡಿ, ಹೇಗೆ ಎರಡೂ ಬೇರೆ ಬೇರೆಯಾಗುತ್ತವೆ' ಎಂದು ಹೇಳ, 
'ಶ ಎರಡೂ ದ್ರವಗಳು ಏಕೆ ಪರಸ್ಪರ ಬೆರೆಯಲಲ್ಲ?' ಎಂಬ 
ಪ್ರಶ್ನೆಯನ್ನು ಕೇಳದೆ. 


ಒಂದು ಮಕ್ಷಕ ಗುಂಪು. 'ಏಕೆಂದರೆ ಸೀಮೆಎಣ್ಣೆ ನೀರಿನಲ್ಪ 
ಕರಗುವುದಿಲ್ಲ' ಎಂದಿತು. 


ಮಕ್ಷಳ ಎರಡನೆಯ ಗುಂಪು 'ನೀರಿನ್ಲ ಲವಣಗಳವೆ, ಇದರಿಂದ 
ನೀರು ಭಾರವಾಗಿರುತ್ತದೆ. ಆದ್ದರಿಂದಲೇ ನೀರು ತಳ ಸೇರುತ್ತದೆ. 
ಆದರೆ ಸೀಮೆಎಣ್ಣೆಯಲ್ಲ ಅನಿಲವಿರಬಹುದು. ಆದ್ದರಿಂದಲೇ ಅದು 
ಮೇಲೆ ಬರುತ್ತದೆ" ಎಚಿದರು. 


ಮಕ್ಕಳ ಮೂರನೇ ಗುಂಪು "ನೀವು ಮೊದಲು ಹಾಕುವ ವಸ್ತು ತಳಕ 
ಸೇರುತ್ತದೆ. ನಂತರ ಹಾಕುವ ವಸ್ತು ಮೇಲಕ್ಕೆ ಬರುತ್ತದೆ. ನೀವು 
ಮೊದಲೇ ಸೀಮೆಎಣ್ಣೆ ಹಾಕಿದ್ದರೆ ಅದು ತಳ ಸೇರುತ್ತಿತ್ತು' ಎಂದರು. 
ಒಬ್ಬ ವಿದ್ಯಾರ್ಥಿ "ಮೊದಲ ಪ್ರಯೋಗದಲ್ಲ ಮೊಳೆ ಮುಳುಗಿದ್ದನ್ನು 
ನಾವು ನೋಡಿದೆವು. ಆದರೆ ಭಾರವಾದ ಬಟ್ಟಲು ಮುಳುಗಲಲ್ಲ. ಇಲ್ಲ 
ಕಂಡುಬರುವ ವ್ಯತ್ಯಾಸವೆಂದರೆ ಒಂದು ವಸ್ತುವು ಎಷ್ಟು 
ಪ್ರಸರಿತವಾಗಿದೆ ಎಂಬುದು ಮುಖ್ಯ. ಸೀಮೆಎಣ್ಣೆ ಹೆಚ್ಚು 
ಪ್ರಸರಿತವಾಗುವಂತಹದ್ದಾಗಿರಬಹುದು' ಎಂದು ಹೇಳದ. 


ಎಲ್ಲರಿಗೂ ತಮ್ಮ ತಮ್ಮ ತಕ್ಕವು ಸರಿಯೆಂದು ಅನಿಸಿದ್ದರಿಂದ 
ಸಷ್ಟವಾದ ತೀರ್ಮಾನ ನೀಡಬಲ್ಲ ಇನ್ನೊಂದು ಪ್ರಯೋಗವನ್ನು 


ನಡೆಸುವ ಮೂಲಕ ಕಂಡುಕೊಳ್ಳುವುದು ಬಟ್ಟು ಖೇರೆ ದಾರಿ ಇರಲಲ್ಲ. 
ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬರಲೇಬೇಕಿತ್ತು. ಮುಂದೆ ನಾವು ಒಂದು 
ಪ್ರನಾಳದಲ್ಲ ಸ್ವಲ್ಪ ನೀರನ್ನು ತೆಗೆದುಕೊಂಡು ಅದಕ್ಕೆ ಶಾಖವನ್ನು 
ನೀಡಿದೆವು. ಸ್ವಲ್ಪ ಸಮಯದ ನಂತರ ಅದರಿಂದ ನೀರಿನ ಗುಳ್ಳೆಗಳು 
ಹೊರಬರಲಾರಂಭಸಿದವು. ನೀರಿನಲ್ತ ಅನಿಲವಿದೆಯೆಂಬುದನ್ನು 
ಇದು ಸಾಚೀತುಪಡಿಸಿತು. ನೀರಿನಲ್ಲ ಅನಿಲವಿದೆ. ಇದರಿಂದ 
ಮೊದಲ ಎರಡು ತರ್ಕಗಳು ನಿಲ್ಲಲಾರವೆಂಬುದು ಮಕ್ಷಳಗೆ 
ತಿಆಯುತು. 


ನಂತರ, ನಾವು ಇನ್ನೊಂದು ತರ್ಕವನ್ನು ಮಾಡಿದೆವು. ಒಬ್ಬ 
ವಿದ್ಯಾರ್ಥಿ ಸೇರಿಗೆ ಮೊದಲು ಸೀಮೆಎಣ್ಣೆ ತುಂಬಸಿದ. ನಂತರ 
ನೀರನ್ನು ಸುರಿದ. ಆಗಲೂ ಕೂಡ ಸೀಮೆಎಣ್ಣೆ ನಿಧಾನವಾಗಿ ನೀರಿನ 
ಮೇಲೆ ಬಂದಿತು. ಇದರಿಂದ ಮೂರನೆಯ ತರ್ಕವೂ ತಪ್ಪು ಎಂದು 
ಸಾಬೀತಾಲುತು. 


ನಂತರ, ನಾವು ಇನ್ನೊಂದು ತರ್ಕವನ್ನು ಪರೀಕ್ಷಿಸಲು 
ಮುಂದಾದೆವು. ನಾನು ಒಂದು ಚೀಕರಿನಲ್ಪ ಸುಮಾರು 1೦೦ ಮಿ.ಲೀ. 
ನೀರನ್ನು ಹಾಕಿದೆ. ನಂತರ ನಿಧಾನವಾಗಿ ಗ್ಲಿಸರಿನನ್ನು ಪ್ರನಾಳದ ಒಳ 
ಮೇಲ್ಕೈಭಾಗದಲ್ಲ ಸುರಿದೆ. ಏನಾಗುತ್ತದೆಂದು ತಿಆಯಲು ಮಕ್ಷಳು 
ಸಾಕಷ್ಟು ಕಾತುರದಿಂದ ನೋಡುತ್ತಿದ್ದರು. ಗ್ಲಿಸರಿನ್‌ ಒಂದು 
ಪದರವಾಗಿ ತಳವನ್ನು ಸೇರಿತು. ನೀರು ಮೇಲಕ್ಷೆ ಬಂತು. 


ಆಗ ನಾನು ಮಕ್ಕಳನ್ನು ಕೇಳದೆ. 'ಗ್ಲಿಸರಿನ್‌ ನೀರಿನೊಂದಿಗೆ ಬೆರೆತಾಗ 
ಏಕೆ ಹೀಗಾಯುತು?' ಎಂದು ಪ್ರಪ್ಲಿಸಿದೆ. "ದ್ರವ್ಯವು ಕರಗುವುದಿಲ್ಲ 
ಎಂದು ನಾವು ಹೇಳಲಾಗದು. ಏಕೆಂದರೆ ಒಂದು ಪದರ 
ಉಂಬಾಗಿದೆ. ಕರಗಿದಾಗಲೂ ಈ ಪದರ ಉಂಬಾಗಿದೆ. "ನೀರಿಗಿಂತ 
ಗ್ಲಿಸರಿನ್‌ ಹೆಚ್ಚು ಸ್ನಿದ್ದವಾಗಿರಬಹುದು' ಎಂದರು. ಆದರೆ ಇದು 
ಕರಗದ ದ್ರವ್ಯದ ತರ್ಕವನ್ನು ಬಹುತೇಕ ತಳ್ಳಹಾಕಿತು. 


ಕೊನೆ ತರ್ಕವು ಬಹಳ ಭಿನ್ನವಾಗಿದ್ದು. ನಮ್ಮನ್ನು ಆಲೋಚನೆಗೆ 
ಪ್ರೇರೇಪಿಸಿತು. ಒಬ್ಬ ವಿದ್ಯಾರ್ಥಿ ಈ ಮೊಳೆಯನ್ನು ಹೊಡೆದು 
ಹಿಗ್ಗಿಸಿದರೆ ಅದು ಕೂಡ ತೇಲಬಹುದು ಎಂದು ಹೇಳದ. ಎಣ್ಣೆಗೆ 
ಹರಡುವ ಗುಣ ಹೆಚ್ಚು. ಆದರೆ ನೀರು ಕಡಿಮೆ ಹರಡುತ್ತದೆ ಎಂದು 
ಮತ್ತೊಬ್ಬ ಹುಡುಗ ಹೇಳದ. ಈ ತರ್ಕವು ನಮ್ಮ ತಿಳುವಳಕೆಗೆ ಹೊಸ 
ತಿರುವನ್ನು ನೀಡಿತು. ಆದರೆ ಬಹಳಷ್ಟು ಮಕ್ನಳಗೆ ಇದು 
ಅರ್ಥವಾಗಲಲ್ಲ. 


'ಒಂದು ಕೆ.ಜ ಹತ್ತಿ ಮತ್ತು ಒಂದು ಕೆಜ ಸಕ್ಕರೆ ಇವೆರಡರಲ್ಲ 
ಯಾವುದು ಹಗುರ?' ಎಂಬ ಪ್ರಶ್ನೆಯನ್ನು ನಾನು ಮಕ್ಕಳಗೆ ಕೇಳದೆ. 


'ಹತ್ತಿ' ಎ೦ದು ಹಲವು ವಿದ್ಯಾರ್ಥಿಗಳು ಒಮ್ಮೆಲೇ ಉತ್ತರಿಸಿದರು. 


ಆದರೆ ಸ್ವಲ್ಪ ಸಮಯದ ನಂತರ ಸ್ವಲ್ಪ ಆಲೋಚಿಸಿ, ಎರಡೂ 
ವಸ್ತುಗಳ ಪಮಾಣ ಒಂದೇ ಆಗಿರುವುದರಿಂದ ಅವುಗಳ ತೂಕ 
ಒಂದೇ ಆಗಿರುತ್ತದೆ ಎಚಿದರು. 


ನಂತರ "ಯಾವುದು ಹೆಚ್ಚು ಸ್ಥಳವನ್ನು ಆಕ್ರಮಿಸುತ್ತದೆ?' ಎಂದು 
ನಾನು ಪ್ರಶ್ನೆ ಕೇಳದೆ, 


'ಹತ್ತಿ. ಏಕೆಂದರೆ ಅದು ಒತ್ತೊತ್ತಾಗಿಲ್ಲ. ಆದರೆ ಸಕ್ಕರೆ ಕಣಗಳು 
ಪರಸ್ಪರ ಹತ್ತಿರದಲ್ಲರುತ್ತವೆ' ಎಂದು ಮಕ್ಕಳು ಹೇಳದರು. 


ಕಡಿಮೆ ದಟ್ಟ (ಒತ್ತೊತ್ತಾಗಿಲ್ಲ) - ಹೆಚ್ಚು ಪ್ರದೇಶ ಪ್ರಸರಣೆ - ಕಡಿಮೆ 
ಸಾಂದ್ರತೆ 


ಹೆಚ್ಚು ದಟ್ಟ - ಕಡಿಮೆ ಪ್ರದೇಶ ಪ್ರಸರಣೆ - ಹೆಚ್ಚು ಸಾಂದ್ರತೆ 


ಈ ರೀತಿಯಾಗಿ, ನಾನು ಬಹುತೇಕ ಎಲ್ಲ ವಿದ್ಯಾರ್ಥಿಗಳಗೆ 
ಅರ್ಥವಾಗುವಂತೆ ಸಾಂದ್ರತೆಯ ಗುಣಲಕ್ಷಣಗಳನ್ನು ವಿವರಿಸಿದೆ. 
ಘನವಸ್ತುಗಳಗೆ ಅನ್ವಯಿಸುವ ತತ್ವವು ದ್ರವಗಳಗೆ ಕೂಡ 
ಅನ್ವಯುಸಿಲ್ಲವೇ? ಪ್ರಯೋಗ ಮಾಡುವಾಗ, ನೀರು ಮತ್ತು 
ಸೀಮೆಎಣ್ಣೆ ಎರಡರ ಪ್ರಮಾಣ ಒಂದೇ ಆಗಿತ್ತು. ಅವುಗಳ ತೂಕ 
ಬೇರೆಯಾಗಿದ್ದರಿಂದ ಅವು ಬೇರೆಬೇರೆ ಪದರಗಳಾದವೇ? ಈ ಪ್ರಶ್ನೆ 
ಅವರ ಮನದಲ್ಲ ಉಂಬಟಾಲಯುತು. 


ಇದನ್ನು ಸರಳೀಕರಿಸಲು. ನಾನು ನೀರು ಮತ್ತು ಸೀಮೆಎಣ್ಣೆ ಜೊತೆಗೆ 
ಸಮ ಪ್ರಮಾಣದ ದ್ಲಿಸರಿನ್‌ ಮತ್ತು ಎಳ್ಳೆಣ್ಣೆಯನ್ನು ಜೀಕರಿನಲ್ಲ 
ತುಂಬಸಿದೆ. ನಾನು ಒಂದರ ನಂತರ ಒಂದನ್ನು 
ಸುರಿಯುತ್ತಿದ್ದಂತೆಯೇ ಕೆಲವು ದವಗಳು ಮೇಲಕ್ಕೆ ಬಂದವು. ಕೆಲವು 
ಕೆಳಕ್ಕೆ ಇಆದವು. ಪ್ರತಿಯೊಂದು ದ್ರವವೂ ಪ್ರತ್ಯೇಕ ಪದರದಲ್ಲಿ 
ಬಂದಿರುವುದನ್ನು ಮೋಡಿ ಮಕ್ಷಳಗೆ ಆಶ್ಚರ್ಯವಾಯುತು. 


ಆಣ ಒಬ್ಬ ವಿದ್ಯಾರ್ಥಿ "ಟೀಚರ್‌, ಎಲ್ಲಾ ದವ್ಯಗಳು ಒಂದೇ 
ಪರಿಮಾಣವನ್ನು (ಘನ ಅಳತೆ) ಹೊಂದಿದ್ದರೂ ಬೇರೆ ಬೇರೆ 
ಪದರಗಳಾದವು. ಹಾಗಾದರೆ ಅವುಗಳ ತೂಕದಲ್ಲ 
ವ್ಯತ್ಯಾಸವಿರಬಹುದು. ನಾವು ಪ್ರತಿಯೊಂದು ದ್ರವದ ತೂಕವನ್ನು 
ನೋಡಬೇಕು” ಎಂದನು. ಎಲ್ಲ ಮಕ್ಷಳು ಇದಕ್ಕೆ ಒಪ್ಪಿದರು. 


ಪ್ರತಿಯೊಂದು ದ್ರವ್ಯದ ರಾಶಿಯನ್ನು ಹೇಗೆ ಅಳೆಯುವುದು? ಒಂದು 
ಸಿರಿಂಜನಿಂದ ಒಂದೇ ಪ್ರಮಾಣದ ಬೇರೆ ಬೇರೆ ದ್ರವಗಳನ್ನು 
ತೆಗೆದುಕೊಳ್ಳೋಣ. ನಂತರ ಒಂದು ಎಲೆಕ್ಟ್ರಾನಿಕ್‌ ತೂಕದ 
ಯಂತ್ರವನ್ನು ಬಳಸಿ ಅದರ ತೂಕವನ್ನು ನೋಡೋಣ ಎಂದು ಒಬ್ಬ 
ವಿದ್ಯಾರ್ಥಿ ಸಲಹೆ ನೀಡಿದನು. ಮಕ್ಕಳು ಒಬ್ಬೊಬ್ಬರಾಗಿ 
ತರಗತಿಯಲ್ಲ ಇದನ್ನು ಪ್ರದರ್ಶಿಸಿದರು. ಒಂದು ಕೋಷ್ಟಕವನ್ನು 
ರೂಪಿಸಿದರು. 


ತೂಕದ ಅವರೋಹಣ ಕ್ರಮದಲ್ಲ ಹೀಗೆ ದ್ರವಗಳನ್ನು ಮಕ್ಕಳು ಇಟ್ಟರು. ಸೀಮೆಎಣ್ಣೆ» ನೀರು ದ್ಲಿಸರಿನ್‌ » ಎಳ್ಳೆಣ್ಣೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೆ 2021 


ದ್ಲಿಸರಿನ್ನಿನ ತೂಕವು ಅತ್ಯಧಿಕವಾಗಿತ್ತು. ಸೀಮೆಎಣ್ಣೆಯ ತೂಕವು ಅತಿ ಕಡಿಮೆಯಾಗಿತ್ತು. ಸೇರಿನಟ್ಲ ದವಗಳ ಪದರಗಳು ಈ ಕ್ರಮದಲ್ಲ 
ಕಾಣಿಸಿತು. ಆಗ ಮಕ್ಕಳಗೆ ದವ್ಯದ ಪರಿಮಾಣ ಮತ್ತು ದವ್ಯರಾಶಿಗಳು ಸಾಂದ್ರತೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಮತ್ತು ವಸುಗಳು ಏಕೆ 
ತೇಲುತ್ತವೆ ಅಥವಾ ಕರಗುತ್ತವೆಂಬುದು ಅರ್ಥವಾಲಯುತು. 


ತಕ್ಕ, ಪ್ರಯೋಗ, ವಿಶ್ಲೇಷಣೆಗಳ೦ಂದ ದೈನಂದಿನ ಬದುಕನ ಉದಾಹರಣಿಯ ಮೂಲಕ ಮಕ್ಕಳಗೆ ಒಂದು ಪರಿಕಲ್ಪನೆಯನ್ನು 
ಅರ್ಥಮಾಡಿಕೊಳ್ಳಲು ಸಾಧ್ಯವಾಯುತು. ಮಕ್ಷಳಂತೆ ನನಗೆ ಕೂಡ ಇದು ಒಂದು ಉತ್ತಮ ಅನುಭವವಾಗಿತ್ತು. 


ಉಮಾಶಂಕರ್‌ ಅವರು 2೦16ರಿಂದ ಧಮ್‌ತರಿಯ ಅಜೀಂ ಪ್ರೇಮ್‌ಜ ಶಾಲೆಯಲ್ಲ ವಿಜ್ಞಾನ ಶಿಕ್ಷಕರಾಗಿದ್ದಾರೆ. ಅವರು 
ಜೈವಿಕ ತಂತ್ರಜ್ಞಾನದಲ್ಲ ಪದವಿ ಮತ್ತು ಪ್ರಾಣಿಶಾಸ್ತ್ರದಲ್ಲ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಓರ್ವ ಶಿಕ್ಷಕರಾಗಿ 
ಅವರಿಗೆ ವಿಜ್ಞಾನದ ಕಲಅಕೆಯ ಪ್ರಕ್ರಿಯೆಗಳನ್ನು ಮಕ್ಕಳೊಂದಿಗೆ ಪ್ರಯೋಗ, ಅನ್ಹೇಷಣಿ ಮತ್ತು ವಿಶ್ಲೇಷಣಿ ಮಾಡುವ 
ಮೂಲಕ ಕಲಕೆಯಲ್ಲ ಬಹಳ ಆಸಕ್ತಿಯುದೆ. ಅವರನ್ನು ಟumashankar@azimpremjifoundaton.org ನಲ್ಲ 
ಸಂಪರ್ಕಿಸಬಹುದು. 


ಅನುವಾದ: ಹೇಮಾದೇವಿ ಅ ಎನ್‌ | ಪರಿಶೀಲನೆ: ಲತಾ ಕೆಸಿ 


122 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


